ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1382(1522) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸುನೀಲ್‌ ಸುಬ್ರಮಣಿ ಎಂ. ಪಿ.(ಸ್ಮಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಅಬಕಾರಿ ಸಚಿವರು 


ವಿಷಯ: ರಾಜ್ಯದಲ್ಲಿ ಅಕ್ರಮವಾಗಿ ಮದ್ಯವನ್ನು ಗೂಡುಗಡಿಗಳಲ್ಲಿ ಮಾರಾಟ ಮಾಡುತ್ತಿರುವ ಬಗ್ಗೆ 


(ಅ) ರಾಜ್ಯದಲ್ಲಿರುವ ಗ್ರಾಮ  ಪಂಚಾಯತಿ/ನಗರಸಭೆ/ಪಟ್ಟಿಣ ಪಂಚಾಯತಿಗಳ 
ವ್ಯಾಪ್ತಿಯಲ್ಲಿರುವ ಅನುಮತಿ ನೀಡಲಾದ ಮದ್ಯದ ಅಂಗಡಿಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


(ಆ) ಸರ್ಕಾರಿ ನಿಯಮದ ಪ್ರಕಾರ ಒಂದು ಗ್ರಾಮ ಪಂಚಾಯತಿ/ನಗರಸಭೆ/ಪಟ್ಟಿಣ 
ಪಂಚಾಯಿತಿಗಳ ವ್ಯಾಪ್ಲಿಯಲ್ಲಿ ಎಷ್ಟು ಮದ್ಯದ ಅಂಗಡಿಗಳಿರಬೇಕು; ಇದಕ್ಕೆ ಅನುಮತಿಸಲು 
ಇರುವ ಬೀತಿ/ನಿಯಮಗಳಾವುವು:; 


(ಇ) ನಿಯಮಬಾಹಿರವಾಗಿ ತೆರೆದಿರುವ ಮದ್ಯದ ಅಂಗಡಿಗಳ ಸಂಖ್ಯೆ ಎಷ್ಟು; ಇದ್ದಲ್ಲಿ, 
ಅಂತಹ ಮಧ್ಯದ ಅಂಗಡಿಗಳ ವಿರುದ್ದ ಯಾವ ಕ್ರಮ ವಹಿಸಲಾಗಿದೆ; ಕೊಡಗು ಜಿಲ್ಲೆಯಲ್ಲಿ 
ಅಕ್ರಮ ಮದ್ಯದ ಅಂಗಡಿಗಳ ಬಗ್ಗೆ ತೆಗೆದುಕೊಂಡಿರುವ ಕ್ರಮಗಳೇನು? 


